ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ರಾಜ್ಯದ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಪೇಟ್‌ಲೆಟ್ಸ್‌ ನೀಡುವ ವ್ಯವಸ್ಥೆ ಬಗ್ಗೆ 
ಡಾ: ಜಯಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) :- 


96 (136) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿ:ವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕಳೆದ5 ವರ್ಷದಿಂದ ಇಲ್ಲಿಯವರೆವಿಗೆ ಡೆಂಗ್ಯೂ ಹೆಚ್‌1ಎನ್‌1 ನಿಂದ 
ಸಾವನ್ನಪ್ಪಿರುವವರ ಸಂಖ್ಯೆ ಎಷ್ಟು ; ಈ ರೋಗಗಳು ಯಾವುದರ ಮೂಲಕ ಹರಡುತದೆ ; (ಜಿಲ್ಲಾವಾರು 
ವಿವರ ನೀಡುವು ) 


(ಆ) ಈ ರೋಗಗಳ ವಿಯಂತ್ರಣಕ್ಕ ಸರ್ಕಾರದ ಕ್ರಮಗಳೇನು; 


(ಇ) ಎಲ್ಲಾ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಷೇಟ್‌ಲೆಟ್ಸ್‌ (ರಕ) ಕೊಡುವ ವ್ಯವಸ್ಥೆ ಮಾಡಲಾಗಿದೆಯೇ ; ಈ 
ರೋಗಗಳಿಂದ ಸಾವನ್ನಪ್ಪಿದ ಬಡ ಜನರಿಗೆ ಸರ್ಕಾರದಿಂದ ಆರ್ಥಿಕ ನೆರವು ನೀಡುವ ಚಿ೦ತನೆ ಇದೆಯೆ; 
ನಿಯಂತ್ರಣಕ್ಕೆ ಖರ್ಚು ಮಾಡಿರುವ ಹಣವೆಷ್ಟು ; 


(ಈ) ಇತ್ತೀಚೆಗೆ ರಕ್ತ ದಾನ ಮಾಡುವವರ ಸಂಖ್ಯೆ ಕಡಿಮೆ ಆಗಿರುವುದು ಸರ್ಕಾರದ ಗಮನದಲ್ಲಿದೆಯೇ; 
ಹಾಗಿದ್ದಲ್ಲಿ, ಸಾರ್ವಜನಿಕರಿಗೆ ಪ್ರೇರಪಣೆ ನೀಡಿ ಈ ರಕದಾನ ಶಿಬಿರಗಳನ್ನು ಏರ್ಪಡಿಸುವ ಬಗ್ಗೆ ಸರ್ಕಾರವು 
ಯಾವರೀತಿ ಕಮ ಕೈಗೊಂಡಿದೆ? 


